ನಿ. ಎಸ್‌. ಬಡಿಗೇರ್‌ 
೦0೦ 


ಬಸನನ-ಬಾಗೇನಾಡಿ ತಾಲೂಕಿನಲ್ಲಿಯ 


ಪ್ರರಾತತ್ಕ ಅವಶೇಷಗಳು ಒಂದು ವರದಿ 


ವಿಜಾಪೂರ ಜಿಲ್ಲೆಯ ಬಸವನೆ- ಬಾಗೇವಾಡಿ 
ತಾಲೂಕು ಪ್ರಾಚೀನ ಕಾಲದಿಂದಲೂ ಐತಿಹಾಸಿಕ ಸ್ಥಳ 
ವಾಗಿದೆ, ಕ್ರಿ.ಶ. ೧೩ನೇ ಶತಮಾನದ ಪೂರ್ವಾಧಿಯಲ್ಲಿ 
ಬಸವನೆ-ಬಾಗೇನಾಡಿಯ ಒಂದು ಮಹಾಗ್ರಹಾರ 
ವಾಗಿತ್ತು. ಕ್ರಿ.ಶ. ೧೨ನೇ ಶತಮಾನದಲ್ಲಿ ಜೀವಿಸಿದ್ದ 
ಬಸವಣ್ಣ ನವರಿಂದ ಇದೊಂದು ವೀರಶೈವ ಧಾರ್ಮಿಕ 
ಕ್ಲೇತ್ರವಾಯಿತು. 


ಈಗಿರುವ ಬಸವನೆ-ಬಾಗೇವಾಡಿ ತಾಲೂಕವು 
೧೨೦ ಹೆಳ್ಳಿಗಳೆನ್ನೊಳಗೊಂಡ ವಿಶಾಲವಾದ ಪ್ರದೇಶ. 
ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಕಲಚುರಿ 
ಗಳು ಮತ್ತು ಯಾದವರ ಕಾಲದಲ್ಲಿ “ತರ್ದವಾಡಿ 
ಸಾಸಿರ”ವೆಂದು ಪ್ರಸಿದ್ಧವಾದ ಇಂಡಿ ತಾಲೂಕಿನ ಭೀಮಾ 
ನದಿಯ ದಕ್ಷಿಣ ದಂಡೆಯ ಮೇಲಿರುವ ಇಂದಿನ 
ತದ್ದೇನಾಡಿಯೇ ಅಂದು ಸಾವಿರ ಹೆಳ್ಳಿಗಳನ್ನೊಳಗೊಂಡ 
ಆಡಳಿತದ ಕೇಂದ್ರವಾಗಿತ್ತು. ಹಾಗೂ ಆಡಳಿತದ 
ಅನುಕೂಲಕ್ಕಾಗಿ ೨೧ ಕಂಪಣಗಳನ್ನಾಗಿ ನಿಭಾಗ 
ಮಾಡಲಾಗಿತ್ತು. ಅವುಗಳಲ್ಲಿ ಮುತ್ತಗಿ ಮೂವತ್ತು; 
ಹೆಬ್ಬಾಳು ಹನ್ನೆರಡು ಮತ್ತು ತುಂಬದಾರುಬಾಂಡ, 
ಇವು. ಹೆಸರಿಗೆ ತಕ್ಕಂತೆ ಗ್ರಾಮಗಳನ್ನೊಳಗೊಂಡು 


ಇಂದಿನ ಬಾಗೇವಾಡಿ ತಾಲೂಕಿನಲ್ಲಿಯ ಪ್ರಮುಖ 
ಕಂಪಣಗಳಾಗಿದ್ದೆ ವು. 


* ಎಂ. ಫಿಲ್‌, 


ಧಾರೆವಾಡೆ-೫೮೦ ೦೦೩ 


ವಿದ್ಯಾರ್ಥಿ ಪ್ರಾಚೀನ 


ಈ ಹಿಂದೆ ಶೋಧಿಸಿದ ಹಿಪ್ಪರಗಿ ಮತ್ತು ಕೃಷ್ಣಾ 
ನೆದಿಯ ದಂಡೆಯ ಮೇಲಿರುವ ಕೊಲ್ಲಾರವು ಅದಿ. 
ಮಧ್ಯ-ಹಳೆಯ ಶಿಲಾಯುಗದ ನೆಲೆಗಳಾಗಿವೆ. ನನ್ನ 
ಶೋಧನೆಯಲ್ಲಿ ಬೆಳಕಿಗೆ ಬಂದ ಡೋಣಿ ನದಿಯ ದಕ್ಷಿಣ 
ದಂಡೆಯ ಮೇಲಿರುವ ಡೋಣೂರು ಬಾಗೇವಾಡಿಯಿಂದ 
ಒಂಬತ್ತು ಕೆ.ಮೂ. ಉತ್ತರಕ್ಕಿರುವ ಇಂಗಳೇಶ್ವರ 
ಸೂಕ್ಷ್ಮ ಶಿಲಾಯುಗದ ನೆಲೆಗಳಾಗಿವೆ. ಇಂಗಳೇಶ್ವರ, 
ಕೊಲ್ಹಾರ, ಚಿಮ್ಮಲಗಿ, ವಡ್ಡ ವಡಿಗೆ ಮತ್ತು ಹೆಬ್ಬಾಳ 
ಇವು ಇತಿಹಾಸ ಆರಂಭಕಾಲದ ನೆಲೆಗಳಾಗಿನೆ ಮತ್ತು 


ಇನ್ನುಳಿದವು (ಕೆಲನನ್ನು ಬಿಟ್ಟು) ಮಧ್ಯೆಯುಗೀನ 
ಇತಿಹಾಸ ಕಾಲದ ನೆಲೆಗಳಾಗಿನೆ. 


ಈ ತಾಲೂಕಿನಲ್ಲಿ ಈವರೆಗೆ ೨೭ ಹಳ್ಳಿಗಳಲ್ಲಿ ೮೪ 
ಶಾಸನಗಳು ದೊರೆತಿವೆ. ಅವುಗಳಲ್ಲಿ ಎರಡು ಅಪ್ರಕಟಿತ, 
ಪ್ರಕಟಿಗೊಂಡ ಎಲ್ಲ ಶಾಸನಗಳು ರಾಷ್ಟ್ರಕೂಟ, ಕಲ್ಯಾಣ 
ಚಾಲುಕ್ಯ, ಕಲಚುರಿ, ಮತ್ತು ಯಾದನ ಅರಸರೆ 
ರಾಣಿಯರ, ರಾಜಕುಮಾರರ, ಅಧಿಕಾರಿಗಳ ಮತ್ತು 
ಪ್ರಮುಖ ವ್ಯಕ್ತಿಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. 
ಧಾರ್ಮಿಕವಾಗಿ ` ಇಂಗಳೇಶ್ವರ, ಮನೆಗೂಳಿ, ಸಾಲ 
ವಾಡಿಗೆ ಪ್ರಮುಖ ಜೈನ ಧರ್ಮದ ಕೇಂದ್ರಗಳಾಗಿದ್ದವು. 
ಮುತ್ತಗಿ, ಇಂಗಳೇಶ್ವರ, ಮನಗೂಳಿ ಮೊದಲಾದವು 
ಗಳು ಶೈವ ಧರ್ಮದ ಕೇಂದ್ರಗಳು, ಪಾಶುಪತ 


ಮತ್ತು ಶಾಸನ ವಿಜ್ಞಾನ ವಿಭಾಗ, ಕೆ.ನಿನಿ. 


೭೫ 


ಕಾಳಾಮುಖ ಪಂಥಕ್ಕೆ ಸಂಬಂಧಿಸಿದಂತೆ ಮುತ್ತಗಿಯಲ್ಲಿ 
ಶಕ್ತಿ ಪರ್ಷೆಯ ಮತ್ತು ಮನಗೂಳಿ ಇಂಗಳೇಶ್ವರದಲ್ಲಿ 
ಸಿಂಹ ಪರ್ಷೆಯ ಸ್ಥಾನಾಚಾರ್ಯರ ಗುರು ಪರಂಪರೆ 
ಬೆಳೆದು ಬಂದ ಬಗ್ಗೆ ಅಲ್ಲಿಯ ಶಾಸನಗಳು ಉಲ್ಲೇಖಿಸು 
ತ್ತವೆ. ವೈಷ್ಣವ ಧರ್ಮಕ್ಕೆ ಸಂಬಂಧಿಸಿದೆಂತೆ ಹೊನಿನೆ- 
ಹಿಪ್ಪರಗಿ, ಬಾಗೇವಾಡಿ, ಮನೆಗೂಳ್ಳಿ, ಇಂಗಳೇಶ್ವರ 
ಕೊಲ್ಹಾರ ಇವೆಲ್ಲವು ಮಹೆದಗ್ರಹಾರೆಗಳಾಗಿದ್ದ ವು. 
ಅಲ್ಲಿಯ ` ಮಹಾಜನರು 
ಅಧ್ಯಯನ-ಅಧ್ಯಾನನಜೊಂದಿಗೆ 
ಕೊಳ್ಳುತ್ತಿದ್ದರು. ಸಾಮಾಜಿಕವಾಗಿ, ಪ್ರಭುವರ್ಗ, 
ಮಹಾಜನರು, ಸ್ಥಾನಾಚಾರ್ಯರು, ಜಿನಮುನಿಗಳು, 
ಶ್ರವಿಂಕವರ್ಗದವರು, ಸಮಾಜದಲ್ಲಿ ವಾಸವಾಗಿದ್ದರು. 
ಅಲ್ಲಿಯ ವರ್ತಕರು. ಅವರ ಸಂಘ ಸಂಸ್ಥೆಗಳಾದ 
ಐಹೊಳೆಯ ಐನೊರು ಸ್ವಾಮಿಗಳು, ದೇಡರ ಸೆಣಿಗ 
ಕೊತ್ತಳಿಗಳು, ಸಾಲಿನ ಮುನ್ನೂರ್ವರು, ತಂಬುಲಿಗ 
ಸಾಸಿರ್ವರು ಮೊದಲಾದವು ಉತ್ಪಾದನೆ, ನಿತರಣೆಯಲ್ಲಿ 
ತೊಡಗಿದ್ದವು. ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿ 
ದಂತೆ ವಾಸ್ತು -ಮೂರ್ತಿಶಿಲ್ಪಗಳ ನಿರ್ಮಾಣ, ಕನಿ 
ಮತ್ತು ಲಿಪಿಕಾರರಿಂದ ಶಾಸನಗಳ ಪಾಠ ರಚನೆ, ಅಗ್ಗಳ 
ಕನಿಯ ಚಂದ್ರಪ್ರಭ ಪುರಾಣ ಇನೆಲ್ಲ ಪ್ರಮುಖವಾದ ವು. 


ಆಡಳಿತ ನೋಡಿ 


ಹೀಗೆ ಸಾಂಸ್ಕ್ರುತಿಕವಾಗಿ ಅಭಿವೃದ್ಧಿ ಹೊಂದಿದ ಈ 
ಪ್ರದೇಶದಲ್ಲಿ ೧೮ ಹಳ್ಳಿಗಳಲ್ಲಿ ಕ್ಷೇತ್ರ ಕಾರ್ಯ ಕೈಗೊಂಡಿದ್ದು 
ಅವುಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ದೊರೆತ ಪುರಾತತ್ವ 
ಅನಶೇಷಗಳು ಈ ರೀತಿಯಾಗಿವೆ: ೧) ಸೂಕ್ಷ್ಮ 
ಶಿಲಾಯುಗದ ನೆಲೆಗಳು, ೨) ಇತಿಹಾಸ ಆರಂಭ 
ಮತ್ತು ಮಧ್ಯಯುಗೀನ ಕಾಲದ ನೆಲೆಗಳು ೩) ಪ್ರಾಚೀನ 
ದೇವಾಲಯಗಳು ಮತ್ತು ೪) ಮೂರ್ತಿ-ಶಿಲ್ಪಗಳು. 


೧. ಸೂಕ್ಷ್ಮ ಶಿಲಾಯುಗದ ನೆಲೆಗಳು : 
ಇಂಗಳೇಶ್ವರ ಗ್ರಾಮ (ಬಾಗೇವಾಡಿ ತಾಲೂಕ) 
ದಿಂದ ದಕ್ಷಿಣಕ್ಕೆ ಒಂದು *ೌೆ.ಮೂ. ದೂರದಲ್ಲಿ ಗುಡ್ಡ ವಿಜಿ. 
ಗುಡ್ಡದ ಈಶಾನ್ಯ ಭಾಗದಲ್ಲಿ ಬೆಣಚುಕಲ್ಲು ಹರಡಿದೆ. 
ಈ ಕಲ್ಲಿನಲ್ಲಿ ತಯಾರಿಸಿದ ಸೂಕ್ಷ್ಮ ಶಿಲಾಯುಗದ 
ಉಪಕರಣಗಳು ಈಗಿರುವ ಇಂಗಳೇಶ್ವರ ಗ್ರಾಮ ಮತ್ತು 
ಗುಡ್ಡದ ಮಧ್ಯದ ಪ್ರದೇಶದಲ್ಲಿ ಹರಡಿವೆ. ಸಪೂರ 


ನೀಳವಾದ ಚೆಕ್ಕೆಗಳು, ಕೆರೆಯುವ ಉಪಕರಣಗಳು, 


೭೬ 


ಯಜನ-ಯಾಜನೆ,. 


ಮೊನೆಗಳು, ತ್ರಿಕೋನಾಕೃತಿಯ ಬಾಣದ ಮೊನೆಗಳು, 
ಮೊದಲಾದ ವಿವಿಧ ಆಯುಧಗಳು ದೊರೆಯುತ್ತವೆ. 
ಈ ಗುಡ್ಡದಲ್ಲಿ ಬೆಣಚುಕಲ್ಲು ಸಹಜವಾಗಿ ದೊರೆಯುವುದ 
ರಿಂದ ಹಾಗೂ ಉಸಕರಣಗಳನ್ನು ತೆಗೆದ ಉಳಿದ ಪಚ್ಚಿ 
ಪಟ್ಟಕೆಯ ಶಿಲೆಗಳು ಬಹೆಳಷ್ಟು ಹರಡಿರುವುದರಿಂದೆ 
ಇದೊಂದು ಸೂಕ್ಷ್ಮಶಿಲಾಯುಗದ ಉಪ ರಣಗಳನ್ನು 
ತೆಯಾರಿಸುವ ಕಾರ್ಯಾಗಾರವಾಗಿತ್ತೆಂದು ಹೇಳಬಹುದು. 
ಈ ಗುಡ್ಡದ ದಕ್ಷಿಣ ಭಾಗದಲ್ಲಿ ಅಂದರೆ ಇಂಗಳೇಶ್ವರ 
ದಿಂದ ದಕ್ಷಿಣಕ್ಕೆ ಎರಡು ಕೆ.ಮೂ. ದೂರದಲ್ಲಿ 
ಬಾಗೇವಾಡಿಗೆ ಹೋಗುವ ರಸ್ತೆಯ ಎಡ. ಬಲ ಭಾಗಗಳಲ್ಲಿ 
ಸೂಕ್ಷ್ಮಶಿಲಾಯುಗದ ಉಪಕರಣಗಳು ಹರಡಿದ ನೆಲೆ 
ಗಳಿವೆ. ಪ್ರತಿಯೊಂದು ನೆಲೆಯು ಸು. ಎರಡು ಎಕರೆ 
ಪ್ರವೇಶವಿದ್ದು ಈ ಮೇಲೆ ಹೇಳಿದ ಆಯುಧಗಳು ಕಂಡು 
ಬರುತ್ತವೆ. ಡೋಣಿ ನದಿಯ ದಂಡೆಯಲ್ಲಿರುವ 
ಡೋಣೂರು ಮತ್ತು ಸುತ್ತ ಮುತ್ತ ಸೂಕ್ಷ್ಮಶಿಲಾ 
ಯುಗದ ಉಸಕರಣಗಳು ದೊರೆಯುತ್ತವೆ. 


೨. ಆರಂಭ ಮತ್ತು ಮುಧ್ಯಯುಗೀನ ಇತಿಹಾಸ 
ಕಾಲದ ನೆಲೆಗಳು : 

ಈ ತಾಲೂಕಿನ ಇಂಗಳೇಶ್ವರ, ಕೊಲ್ಹಾರ, 
ಚಿಮ್ಮಲಗಿ, ವಡ್ಡವಡಿಗೆ, ಹೆಬ್ಬಾಳ ಗ್ರಾಮಗಳು 
ಆರಂಭ ಮತ್ತು ಮಧ್ಯಯುಗೀನ ಇತಿಹಾಸ ಕಾಲದ 
ನೆಲೆಗಳಾಗಿವೆ. ಬಾಗೇವಾಡಿ, ಮುತ್ತಗಿ, ಮನಗೂಳಿ, 
ವಂದಾಲ, ಹೂನಿನ-ಹಿಪ್ಪರಿಗಿ, ಇವು ಮಧ್ಯಯುಗೀನ 
ಇಲದ ನೆಲೆಗಳಾಗಿವೆ. ಈ ಎಲ್ಲ ಪ್ರದೇಶಗಳಲ್ಲಿ ಹಾಳು 
ಮಣ್ಣು, ಗೋಡೆಯ ತಳಪಾಯ, ಮಡಿಕೆಯ ಚೂರು, 
ಬಳೆಚೂರು, ಮೊದಲಾದ ಪುರಾತತ್ವ ಅವಶೇಷಗಳು 
ಕಂಡುಬರುತ್ತವೆ. 


೩. ದೇವಾಲಯಗಳು 

ತೈವ- ವೈಷ್ಣವ ದೇವಾಲಯಗಳು ಇಂಗಳೇಶ್ವರ 
ದಲ್ಲಿ ಸೋಭಾನ ದೇವರು, ಸೋಮನಾಥ, ಕಲ್ಮೇಶ್ವರ, 
ನಾರಾಯಣ ; ಬಾಗೇವಾಡಿಯಲ್ಲಿ ಸಂಗಮೇಶ್ವರ, 
ಈಶ್ವರ ; ಮುತ್ತಗಿಯಲ್ಲಿ ಮುಕ್ತೇಶ್ವರ, ಲಕ್ಷ್ಮಿ- 
ನಾರಾಯಣ್ಯ ಸಂಗಮೇಶ್ವರ, ಈಶ್ವರ, ಕಲ್ಮೇಶ್ವರ ; 
ಮನೆಗೂಳಿಯಲ್ಲಿ ರಾಮೇಶ್ವರ ; ವಡ್ಡವಡಿಗಿಯಲ್ಲಿ 
ಸಂಗಮೇಶ್ವರ ; ಹೂನಿನ-ಹಿಪ್ಪರಗಿಯಲ್ಲಿ ಕಲ್ಮೇಶ್ವರ ; 


ಇತಿಹಾಸ ದರ್ಶನ 


ಹೆಬ್ಬಾಳದಲ್ಲಿ  ಮಹೆಡೇವ, ರಾಮಲಿಂಗ ಈಶ್ವರ 
ದೇವಾಲಯಗಳು ಕಂಡು ಬರುತ್ತವೆ. 


ಹೆಬ್ಬಾಳದಲ್ಲಿ ರಾಮಲಿಂಗ ದೇವಾಲಯದ ದಕ್ಷಿಣ 
ಭಾಗದಲ್ಲಿ ಉತ್ತರಕ್ಕೆ ಮುಖ ಮಾಡಿ ನಿರ್ಮಿತವಾದ 
ವಣಂದಿನೆ ಭಾಗ 
ಹಾಳಾಗಿದ್ದು ಸಭಾ ಮಂಟಪ, ಗರ್ಭಗೃಹ ಮಾತ್ರ 
ಇವೆ. ಸಭಾ ಮಂಟನದಲ್ಲಿ ಕಲ್ಯಾಣ ಚಾಲುಕ್ಯ ಕಾಲದೆ 


ಕಂಬಗಳಿವೆ. ಗರ್ಭಗೃಹದಲ್ಲಿ ಯಾವುದೇ ಮೂರ್ತಿ 
ಇರುವುದಿಲ್ಲ... ಇದನ್ನು ಈಗ ಉಗ್ರಾಣ ಮಳಿಗೆ ಎಂದು 


ಸ್ಥಳೀಯ ಜನರು ಕರೆಯುತ್ತಾರೆ. 


೪, ಮೂರ್ತಿ ಶಿಲ್ಪಗಳು 

ಮೇಲೆ ಹೇಳಿದ ಎಲ್ಲ ಗ್ರಾಮಗಳಲ್ಲಿ ಜಿನಮೂರ್ತಿ 
ಗಳು, ಈಶ್ವರ ಲಿಂಗಗಳು, ವೀರಭದ್ರ, ಉಮಾ. 
ಮಹೇಶ್ವರ, 
ನಾರಾಯಣ, ಲಕ್ಷ್ಮಿ ಒಎಿಸ್ಣು. ಅನಂತಶಯನ, 
ನಾರಾಯಣ್ಕ ಸಪ್ತಮಾತೃಕೆಯರು, ವೀರಗಲ್ಲುಗಳು, 
ಮಾಸ್ತಿಕಲ್ಲುಗಳು, ನಿಸದಿಗಲ್ಲುಗಳು ಮೊದಲಾದ 
ಮೂರ್ತಿಶಿಲ್ಪಗಳು ಕಂಡು ಬರುತ್ತನೆ. 


ನಂದಿ, ಗಣೇಶ, ಕಾಳಿಕಾ, ಲಕ್ಷ್ಮಿ 


ಉಮಾ-ಮಹೇಶ್ವರೆ, ಲಕ್ಷ್ಮಿ -ನಿಷ್ಣು ಮೂರ್ತಿಗಳು 

ವಡ್ಡವಡಿಗಿಯ ಸಂಗಮೇಶ್ವರ ದೇವಾಲಯದ 
ಗರ್ಭಗೃಹದಲ್ಲಿ ಒಂದು ಅಡಿ ಎತ್ತರದ ಪೀಠದ ಮೇಲೆ 
ಬಲಭಾಗ ಉಮಾ-ಮಹೇಶ್ವರ, ಎಡಭಾಗ ಲಕ್ಷ್ಮಿ 
ನಿಷ್ಣುನಿನ. ಮೂರ್ತಿಗಳಿವೆ. ಮಧ್ಯೆದಲ್ಲಿ ಈಗ 
ಪ್ರತಿಷ್ಠಾ ಪಿಸಿದ ಒಂದು ಲಿಂಗವಿದೆ. ಈಗ ಲಿಂಗವಿರುವ 
ಸ್ಕಳೆದೆಲ್ಲಿ ಹಿಂದೆ ಬ್ರಹ್ಮನ ಮೂರ್ತಿ ಇದ್ದಿರಬಹುದು. 
ಹಾಗಿದ್ದಲ್ಲಿ ಇದು ಬ್ರಹ್ಮ ವಿಷ್ಣು, ಮಹೇಶ್ವರ ಎಂಬ 


ತ್ರಿಮೂರ್ತಿಗಳ ದೇವಾಲಯವೆಂದು ಸ್ಪಷ್ಟವಾಗುತ್ತದೆ. 


ನೇಮಿನಾಥನ ಮೂರ್ತಿ 


ಇಂಗಳೇಶ್ವರಡ ಗುಡ್ಡದ ಗವಿಯಲ್ಲಿರುವ ಈ 
ಮೂರ್ತಿಗೆ ರೇವಣಸಿದ್ದ ಎಂದು ಸ್ಥಳೀಯ ಜನರು 
ಕರೆಯುತ್ತಾರೆ. ನಾಲ್ಕು ಅಡಿ ಎತ್ತರ ಮೇಲೆ ಏಳು 


ಹೆಡೆಗಳುಳ್ಳ ಸರ್ಪ, ಜಬಾಮುಕುಟಿ, ಕೊರಳ, ಕಿವಿ 
ಅಭರಣಗಳು, ನದ್ಮಾಸನ, ಯೋಗ ಮುದ್ರೆ, ಎರಡೂ 
ಕೈಗಳಿಗೆ ಸರ್ಪಗಳು ಸುತ್ತಿಕೊಂಡಿರುವ ಇದು ಜೈನ 
ನೇಮಿನಾಥನೆ ಮೂರ್ತಿ ಎಂದು ಸ್ಪಷ್ಟವಾಗುವುದು.* 


ಆಧಾರ ಗ್ರೆಂಥಗಳು 


ಸೌಥ್‌ ಇಂಡಿಯನ್‌ ಇನ್‌ಸ್ಟಿ ಏಸನ್ಸ್‌ : 


ಆಟ ಚೆ ern 


ವಿಶ್ವವಿದ್ಯಾಲಯ ಧಾರವಾಡ 


ನನ್ನ್ನ ಕ್ಷೇತ್ರಕಾರ್ಯದಲ್ಲಿ ದೊರೆತ ಪುರಾತತ್ವ ಅವಶೇಷಗಳು 

ಎನಿಗ್ರಾಧಿಯ ಇಂಡಿಕಾ ಸಂಪುಟಿ-೫ ; ೧೮೯೮-೯೯, ೧೯೬೦. 

ಸಂಪುಟಿ ೧೧, ೧೯೪೦, ಸಂ. ೧೫, ೧೯೬೫. 
ಗೆಜಿಟೀಯರ್‌ ಅಫ್‌ ಇಂಡಿಯಾ ಮೈಸೂರು ಸ್ಟೇಟ್‌ ಬಿಜಾಪೂರ ಡಿಸ್ಟ್ರಿಕ್ಟ್‌ ೧೯೬೬, ಬೆಂಗಳೂರು. 
ಇಂಡಿಯನ್‌ ಅರ್ಕೀಯಾಲಜಿ ರಿವ್ಯೂ ಪು.೨೩, ೧೯೬೩-೬೪ 

ಗುರವ, ಆರ್‌.ಎನ್‌, ತರ್ದವಾಡಿನಾಡು ; 
ಕೊಪ್ಪಾ ಎಸ್‌.ಕೆ, ತರ್ದವಾಡಿ ನಾಡು ಒಂದು ಅಧ್ಯಯನ ೧೯೯೦ ಪಿಎಚ್‌.ಡಿ. ಪ್ರಬಂಧ, ಕರ್ನಾಟಕ 


೧೯೭೬೭೯ 


ಲೆ. ಶಿರಹಟ್ಟಿ ಲ.ಅ., ಬಸವನ-ಬಾಗೇವಾಡಿಯ ನೇತ್ರ ದರ್ಶನ ೧೯೭೪ 
೯. ದಯಾನಂದ ಎಸ್‌., ಶ್ರೀ ಕ್ಷೇತ್ರ ಬಸವನೆ ಬಾಗೇವಾಡಿ ೧೯೮೮ ಬಸವಸಥ ಸಂಪುಟಿ-೧೦, ಸಂಚಿಕೆ 


* ಈನರ್ಣನೆಯಿಂದ ಇದು ಶೈವ ಧರ್ಮದೆ ದೇನತಾಮೂರ್ತಿ ಎಂಬುದು 


ನಿರಾಭರಣರು, (ಸಂ). 


ಇತಿಹಾಸ ದರ್ಶನ 


ಸ್ಪಷ್ಟ, ನೇಮಿನಾಥನದಲ್ಲ 


